01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


02.ಮಾನ್ಯ ವಿಧಾನ ಪರಿಷತ್‌ 


03. ಉತ್ತರಿಸುವ ದಿನಾಂಕ 


04. ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್‌ 
23 


ಶ್ರೀ ಯು.ಬಿ. ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


23.09.2021 


. ಮಾನ್ಯ ಗೃಹ ಸಚಿವರು 


p 


ಕ್ರಸಂ. . ಪಶ್ನೆ ಉತ್ತರ 
ಅ [ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದ ಪೊಲೀಸ್‌ ಠಾಣೆಗಳಲ್ಲಿ 2019ನೇ ಸಾಲಿನಿಂದ 
ಕೊರೋನಾ ನಡುವೆ ಸರಣಿ |2021ನೇ ಸಾಲಿನವರೆಗೆ (31-08-2021) ದಾಖಲಾಗಿರುವ ಪ್ರಕರಣಗಳ 
ಕೊಲೆ, ಸುಲಿಗೆ, ಆನ್‌ಲೈನ್‌ | ಅಂಕಿ ಅಂಶಗಳನ್ನು ಈ ಕೆಳಕಂಡಂತೆ ನೀಡಲಾಗಿದೆ. 
ಪೂನ ಮಾದಕ” ನ POL) pp) ON 
ಜಾಲ ಹೆಚ್ಚಾಗುತ್ತಿರುವುದು ಕ್ರಸಂ. | ಅಪರಾಧ (31-08-21) 
ಸರ್ಕಾರದ ಗಮನಕ್ಕೆ ಶೀರ್ಷಿಕೆ ವರರ ಪ್‌ ನಕರ ಪ್ತ ನರದ]ಪ್ತ 
ಬಂದಿದೆಯೇ; TTS TIT T T04 
7 ಶಸ OETA 38 TIS 258 | 7 
37 IITA NEI NAAT Te | S8 
ಅಪಹರಣ 
7 TESS TTS | 2746 | 887 | 1054 | 3504 | 149 
ವಂಚನೆ \ 
7 ಹಾದ TET 78 17766 12766 | 250 | 2910 
ದ್ರವ್ಯ ¥ 
ಮೇಲಿನಂತೆ ವರ್ಷವಾರು ದಾಖಲಾಗಿರುವ ಅಪರಾಧ ಪ್ರಕರಣಗಳನ್ನು 
ಪರಿಶೀಲಿಸಿದಾಗ ವರ್ಷದಿಂದ ವರ್ಷಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಪ್ರಕರಣಗಳು 
ದಾಖಲಾಗಿರುವುದು ಕಂಡುಬಂದಿರುತ್ತದೆ ಹಾಗೂ ಮಾದಕ ದ್ರವ್ಯ 
ಮಾರಾಟ/ಸೇವನೆ. ತಡೆಗಟ್ಟುವ ಸಲುವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ದಾಳಿ 
-|ನಡೆಸಿ ಪ್ರಕರಣಗಳನ್ನು ದಾಖಲಿಸಿ ವಿವಿಧ ರೀತಿಯ ಮಾದಕ ವಸ್ತುಗಳನ್ನು 
ವಶಪಡಿಸಿಕೊಳ್ಳಲಾಗಿರುತ್ತದೆ. | 
ಆ ಬಂದಿದ್ದಲ್ಲಿ, ಅವುಗಳ | ಅಪರಾಧ ಪ್ರಕರಣಗಳ ನಿಯಂತ್ರಣ ಮತ್ತು ಕಡಿವಾಣಕ್ಕೆ ಕೈಗೊಂಡ ಕ್ರಮಗಳ 
ನಿಯಂತ್ರಣ ಮತ್ತು ವಿವರಗಳನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ. 
ಸರ್ಕಾರ 


ಕಡಿವಾಣಕ್ಕೆ 


ಕೈಗೊಂಡಿರುವ ಕಮಗಳೇನು; 


ಅಪರಾಧ ಪ್ರಕರಣಗಳ ನಿಯಂತ್ರಣ ಮತ್ತು ಕಡಿವಾಣಕ್ಕೆ ಕೈಗೊಂಡ 


ಕ್ರಮಗಳು 


|. ಪೊಲೀಸರು, ಸಾರ್ವಜನಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳ 
ಸಹಯೋಗದೊಂದಿಗೆ ಸಾರ್ವಜನಿಕ ಸುವ್ಯವಸ್ಥೆ ಅಪರಾಧ ತಡೆ, ಜನ ಜಾಗೃತಿ 
ಅಭಿಯಾನಗಳು, ಮಾಹಿತಿ ಹಂಚಿಕೆ ಹಾಗೊ” ಇನ್ನೂ: ಹಲವಾರು: ವಿಷಯಗಳ 
ಕುರಿತು ಚರ್ಚೆ, ಅನುಷ್ಟಾನ ಕ್ರಮಗಳನ್ನು ಕೈಗೊಂಡು, ಸುಸರ್ಜೀತ ಸಮಾಜ 
ನಿರ್ಮಾಣದ ಧ್ಯೇಯದೊಂದಿಗೆ ಕಮೂಸಿಟಿ" ಹೊಲೀಸಿಂಗ್‌ ವ್ಯವಸ್ಥೆಯನ್ನು 
ಅಳವಡಿಸಲಾಗಿದೆ. 

2. ಠಾಣಾ ಸರಹದ್ದಿನಲ್ಲಿ ಹೆಚ್ಚು ಅಪರಾಧ ನಡೆಯುವ ಬೀಟ್‌ಗಳಲ್ಲಿ 
ಅಪರಾಧಗಳನ್ನು ತಡೆಗಟ್ಟಲು ವಾಹನ ತಪಾಸಣೆ ಮಾಡಲು ಅಧಿಕಾರಿ ಮತ್ತು 
ಸಿಬ್ಬಂದಿಗಳಿಗೆ ಸೂಕ್ತ ಸಲಹಾ ಸೂಚನೆಗಳನ್ನು ನೀಡಲಾಗುತ್ತಿದೆ. 

3. ಅಪರಾಧ ತಡೆಗಟ್ಟಲು ಮುಂಜಾಗ್ರತೆ ವಹಿಸುವಂತೆ ಸಾರ್ವಜನಿಕರಿಗೆ 
ಭಿತ್ತಿಪತ್ರ/ರೆಪತ್ರಗಳ ಮೂಲಕ ಮತ್ತು ಜನ ಸಂಪರ್ಕ ಸಭೆಗಳಲ್ಲಿ ತಿಳುವಳಿಕೆ 
ನೀಡಲಾಗುತ್ತಿದೆ. 


4, ಅಪರಾಧ ತಡೆಗಟ್ಟಲು ಬೀಗ ಹಾಕಿರುವ 'ಮನೆಗಳ ಬಗ್ಗೆ ಹೆಚ್ಚಿನ. ನಿಗಾವಹಿಸಿ 
ಗಸ್ತು ಮಾಡುವಂತೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ತಿಳಿವಳಿಕೆ 
ನೀಡಲಾಗುತ್ತಿದೆ. 


5. ' ಬೀಗ ಹಾಕದೆ ವಾಹನ ಪಾರ್ಕ್‌ ಮಾಡುವ ಮಾಲೀಕರಿಗೆ 9244) ಆಕ್ಸ್‌ 
ಪ್ರಕಾರ ನೋಟೀಸ್‌ ನೀಡಲಾಗುತ್ತಿದೆ. 

6. ವಿಭಾಗದ ಎಲ್ಲಾ ಪೊಲೀಸ್‌ ಠಾಣಾ ಸರಹದ್ದುಗಳಲ್ಲಿ ವಾಸ ಮಾಡುವ 
ಎಂ.ಓ ಆಸಾಮಿಗಳನ್ನು ಠಾಣೆಗೆ ಕರೆತಂದು ಕೂಲಂಕುಶವಾಗಿ ವಿಚಾರಣೆ ಮಾಡಿ 
ಅನುಮಾನಾಸ್ತದ ವ್ಯ್ರಿಗಳ ವಿರುದ್ಧ ಭದ್ರತಾ ಕಾಯ್ದೆಯಡಿ ಪ್ರಕರಣಗಳನ್ನು 
ದಾಖಲು ಮಾಡಿಕೊಳ್ಳಲಾಗುತ್ತಿದ. 

7. ಠಾಣಾ ಸರಹದ್ದಿನ ಬೀಟ್‌ ಮತ್ತು ಉಪ-ಬೀಟ್‌ಗಳ ಪ್ರಮುಖ ಸ್ಥಳಗಳಲ್ಲಿ 
ಸಾರ್ವಜನಿಕ ಸಂಪರ್ಕ ಸಭೆಗಳನ್ನು ಮಾಡಿ ಅಪರಾಧ ತಡೆಗಟ್ಟಲು ಮತ್ತು ಎಚ್ಚರ 
ವಹಿಸುವ ಬಗ್ಗೆ ಸೂಕ್ಷ ತಿಳುವಳಿಕೆಗಳನ್ನು ನೀಡಲಾಗಿದೆ. ಸಾರ್ವಜನಿಕರ 
ಗಮನವನ್ನು ಬೇರೆಡೆಗೆ ಸೆಳೆದು ಕಳ್ಳತನ ಮಾಡುವುದು, ಬಸ್ಸುಗಳಲ್ಲಿ 
ಕಳ್ಳತನ/ಸೂಟ್‌ಕೇಸ್‌ ಕಳವು ಮಾಡುವವರ ಮೇಲೆ ಸೂಕ್ತ ಗಮನ ಹರಿಸುವಂತೆ 
ಸಾರ್ವಜನಿಕರಲ್ಲಿ ಹಾಗೂ ಪ್ರಯಾಣಿಕರಲ್ಲಿ ಸೂಚನೆಗಳನ್ನು ನೀಡಲಾಗುತ್ತಿದೆ. 


8. ವಯೋವೃದ್ಧರು, ಒಂಟಿ ಮಹಿಳೆಯರು ವಾಸ ಮಾಡುವವರ ಮನೆಗಳನ್ನು 
ಗುರುತಿಸಿ ಅವರುಗಳ ಮನೆಗಳ ಬಳಿ ಪಾಯಿಂಟ್‌ ಪುಸ್ತಕಗಳನ್ನು ಹಾಕಿ ಅವರ 
ಕುಂದು ಕೊರತೆಗಳ ಬಗ್ಗೆ ವಿಚಾರಣೆ ಮಾಡಿ ಗಸ್ತು ವ್ಯವಸ್ಥೆಯನ್ನು 
ಚುರುಕುಗೊಳಿಸುವಂತೆ ಚೀತಾ, ಹೊಯ್ದಳ, ಬೀಟ್‌ ಸಿಬ್ಬಂದಿಗಳಿಗೆ ಸೂಕ 


ತಿಳುವಳಿಕೆ ನೀಡಲಾಗಿರುತ್ತದೆ. K 


5 ನಿಧಾಗದ್‌ ಎಲ್ಲಾ ಠಾಣೆಯೆ``ಅಪೆರಾಧ ಸಿಬ್ಬಂದಿಗಳಿಂದ] 
ಕಾರಾಗೃಹದಿಂದ ಬಿಡುಗಡೆಯಾಗಿರುವ ಹಳೆ ಎಂ.ಓ ಆಸಾಮಿಗಳು, ರೌಡಿ 
ಆಸಾಮಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅವರುಗಳ ಮೇಲೆ ಸೂಕ್ತ ನಿಗಾ 
ಇಡುವಂತೆ ತಿಳಿಸಲಾಗಿರುತ್ತದೆ. 

10. ಠಾಣಾ ಸರಹದ್ದಿನ ಶಾಲಾ/ಗಾಲೇಜುಗಳಿಗೆ ಭೇಟಿಕೊಟ್ಟು ವಿದ್ಯಾರ್ಥಿಗಳಿಗೆ 
ಅಪರಾಧಗಳನ್ನು ತಡೆಗಟ್ಟುವ” ಮತ್ತು ಪತ್ತೆ ಮಾಡುವ ವಿಷಯದಲ್ಲಿ 
ಪೊಲೀಸರೊಡನೆ ಸಹಕರಿಸಬೇಕಾದ ವಿಷಯದ ಬಗ್ಗೆ ಹಾಗೂ ಸಾಮಾನ್ಯ 
ಜ್ಞಾನದ ಬಗ್ಗೆ ಉಪನ್ಯಾಸ ನೀಡಲಾಗಿದೆ. 

11. ಸರ ಅಪಹರಣ, ಕಳ್ಳತನಗಳ, ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳೆದು 
ವಾಹನ ಕಳವು, ಬಸ್ಸು, ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಬ್ಯಾಗ್‌ 
ಸೂಟ್‌ ಕೇಸ್‌ಗಳು ಕಳ್ಳತನವಾಗುವಂತಹ ಅಪರಾಧಗಳ ಬಗ್ಗೆ ಜನರಲ್ಲಿ ಅರಿವು 
ಮೂಡಿಸಿರುತ್ತದೆ. 


12. ವಿಭಾಗದ ಎಲ್ಲಾ ಠಾಣೆಗಳ ಹೊಯ್ಸಳ ವಾಹನದಲ್ಲಿ ಮೆಗಾ ಘೋನ್‌ಗಳ 
ಮೂಲಕ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ ಸಾರ್ವಜನಿಕರು ಅನುಸರಿಸಬೇಕಾದ 
ವಿಷಯದಲ್ಲಿ ಮಾಹಿತಿಯನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವಂತೆ 
ಸಂಬಂಧಪಟ್ಟ ಸಿಬ್ದಂದಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಿ ಸಾರ್ವಜನಿಕರಲ್ಲಿ ಅರಿವು 
ಮೂಡಿಸಲಾಗುತ್ತಿದೆ. 


13. ಠಾಣಾ ಸರಹದ್ದಿನ ಪ್ರಮುಖ ಪಾರ್ಕ್‌ಗಳಿಗೆ ವಾಯು ವಿಹಾರಕ್ಕೆ ಬರುವ 
ಸಾರ್ವಜನಿಕರಿಗೆ ತಮ್ಮ ಮೈಮೇಲಿರುವ ಬಂಗಾರದ ಆಭರಣಗಳು, ಮೊಬೈಲ್‌ 
ಘೋನ್‌ಗಳು ಹಾಗೂ ಇತರೆ ಬೆಲೆ ಬಾಳುವ ' ವಸ್ತುಗಳನ್ನು ಸಾರ್ವಜನಿಕವಾಗಿ 
ಪ್ರದರ್ಶಿಸದಂತೆ ಹಾಗೂ ಒಂಟಿಯಾಗಿ ಓಡಾಡದಂತೆ, ಅಪರಿಚಿತ ಜನರುಗಳ 
ಮಾತಿಗೆ ಮರುಳಾಗದೆ, ಅನುಮಾನಾಸ್ಪದ ಆಸಾಮಿಗಳ ಬಗ್ಗೆ ಪೊಲೀಸರಿಗೆ 
ಮಾಹಿತಿ ನೀಡುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. 

14. ಅಂಗಡಿ ಮಾಲೀಕರಿಗೆ ಯಾರನ್ನಾದರೂ, ಕೆಲಸಕ್ಕೆ ' ನೌಕರರನ್ನು ನೇಮಕ 
ಮಾಡಿಕೊಳ್ಳುವ ಮೊದಲು ಅವರುಗಳ ಪೂರ್ವಾಪರಗಳನ್ನು ತಿಳಿದುಕೊಂಡು 
ಅಪರಾಧಗಳನ್ನು ತಡೆಗಟ್ಟಲು/ಪೆತ್ತೆಮಾಡಲು ಸಹಕರಿಸುವಂತೆ ತಿಳುವಳಿಕೆ 
ನೀಡಲಾಗಿರುತ್ತದೆ. . 


ಸೈಬರ್‌ ಅಪರಾಧ ನಿಯಂತ್ರಣ ಮತ್ತು ಕಡಿವಾಣಕ್ಕೆ ಕೈಗೊಂಡ ಕ್ರಮಗಳು 


1. ಬೆಂಗಳೂರು ನಗರದ ಎಲ್ಲಾ ವಿಭಾಗಗಳಲ್ಲಿಯೂ ಪ್ರತ್ಯೇಕವಾಗಿ 8 ಸೆನ್‌ 
ಪೊಲೀಸ್‌ ಠಾಣೆಗಳನ್ನು ಪ್ರಾರಂಭಿಸಲಾಗಿಡ್ತು, ತ್ವರಿತಗತಿಯಲ್ಲಿ ಪ್ರಕರಣ 
ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ. 


2. ಸಿ:ಇಎನ್‌ ಹೊಲೀಸ್‌ ಠಾಣೆಯಲ್ಲಿ ಎಫ್‌.ಐ.ಆರ್‌. ದಾಖಲಾದ ತಕ್ಷಣ 


ಆರ್ಥಿಕ ಅಪರಾಧಕ್ಕೆ ಸಂಬರಧಿಸಿದ್ದಲ್ಲಿ ಕೊಡೆಲೌ'ಹಣ`ವರ್ಗಾವಣೆಯಾದ”ಬಕಗ್ಣೆ' 
ಮಾಹಿತಿ ಕಲೆಹಾಕಿ ವಂಚಿಸಿರುವ ಬ್ಯಾಂಕ್‌ ಅಕೌಂಟ್‌ ನ೦ಬರ್‌ನ್ನು 
ತಡೆಹಿಡಿಯಲಾಗುತ್ತಿರುತ್ತದೆ.. 


3. ಸಾಮಾಜಿಕ ಜಾಲತಾಣದ ಅಪರಾಧಗಳಲ್ಲಿ (ಫೇಸ್‌ಬುಕ್‌, ಇನ್‌ಸ್ಪಾಗ್ರಾಂ, 
ಟ್ಲಾಪ್‌) URL ಮಾಹಿತಿ ಪಡೆದು ಅಪರಾಧಿಗಳ ಪತ್ತೆ ಕಾರ್ಯ 
ಕೈಗೊಳ್ಳಲಾಗುತ್ತಿರುತದೆ. 
4. ಸಾರ್ವಜನಿಕರಿಗೆ ಸೈಬರ್‌ ಕ್ರೈಂ ಕುರಿತು ಅರಿವು ಮೂಡಿಸಲು ಟಿ.ವಿ 
ಮಾಧ್ಯಮ, ದಿನಪತ್ರಿಕೆ, ಪೇಸ್‌ಬುಕ್‌ ಹಾಗೂ ಬ್ಯಾಂಕ್‌ ಅಧಿಕಾರಿಗಳ 
ಸಹಬಾಗಿತ್ನದಲ್ಲಿ ಮತ್ತು ಪೊಲೀಸ್‌ ಇಲಾಖೆಯ ಟ್ವೀಟರ್‌ ಖಾತೆಯ ಮೂಲಕ 
ಜನರಿಗೆ. ಸೈಬರ್‌ ಅಪರಾಧಗಳ ಕುರಿತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ 
ಮಾಹಿತಿಯನ್ನು ನೀಡಲಾಗುತ್ತಿದೆ. 


5. ಸಾರ್ವಜನಿಕರ ತ್ನರಿತ ಸ್ಪಂದನೆಗಾಗಿ 12 ದೂರವಾಣಿ ಸಹಾಯ 
ಕೇಂದ್ರಗಳನ್ನು ಸ್ಥಾಪಿಸಿ ಆ ಮೂಲಕ ದೂರುಗಳನ್ನು ದಾಖಲಿಸಿಕೊಂಡು 


ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದೆ. 


6. ಸೈಬರ್‌ ಅಪರಾಧಗಳನ್ನು ತಡೆಗಟ್ಟಲು ಸಾಮಾಜಿಕ ಜಾಲತಾಣಗಳ ಮೂಲಕ 
ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಆ ಮೂಲಕ ಮುನ್ನೆಚ್ಚರಿಕೆ ಕ್ರಮಗಳನ್ನು 
ಪಾಲಿಸುವಂತೆ ಪ್ರಚಾರ ಮಾಡಲಾಗಿರುತ್ತದೆ. 

7. ಅಪರಿಚಿತರು, ಓ.ಟಿ.ಪಿ ಮತ್ತು ಮಾಹಿತಿ ಕೇಳಿ ಕರೆ ಮಾಡುವವರ ಬಗ್ಗೆ 
ಎಚ್ಚರಿಕೆಯನ್ನು ವಹಿಸಲು ಜಾಗೃತಿಯನ್ನು " ಮೂಡಿಸಲಾಗಿದೆ. ಸಾಮಾಜಿಕ 
ಜಾಲತಾಣಗಳಲ್ಲಿ ಫ್ರೆಂಡ್‌ಷಿಪ್‌ ರಿಕ್ಸೆಸ್ಟ್‌ ಮತ್ತು ನಕಲಿ ಫೇಸ್‌ಬುಕ್‌ಗಳನ್ನು ರಚಿಸಿ 
ಮೋಸ ಮಾಡುವವರ ಬಗ್ಗೆ ಎಚ್ಚರದಿಂದಿರಲು ಜಾಗೃತಿ ಮೂಡಿಸಲಾಗಿದೆ. 

8. ವಾಟ್ಟಪ್‌ ಮತ್ತು ವಿಡಿಯೋ ಕಾಲ್‌ಗಳ ಮೂಲಕ ವಂಚಿಸಿ ಹನಿಟ್ರಾಪ್‌ ಮಾಡಿ 
ಮೋಸ ಮಾಡುವವರ ಬಗ್ಗೆ ಎಚ್ಚರದಿಂದಿರಲು ಜಾಗೃತಿ ಮೂಡಿಸಲಾಗಿದೆ. ' 

9. ನೆಟ್‌ ಬ್ಯಾಂಕಿಂಗ್‌, ಎಟಿಎಂ, ಡಿಜಿಟಲ್‌ ಮನಿ ವರ್ಗಾವಣೆ ಸಮಯದಲ್ಲಿ 
ಮೋಸಮಾಡುವವರ ಬಗ್ಗೆ ಎಚ್ಚರದಿಂದಿರಲು ಜಾಗೃತಿ ಮೂಡಿಸಲಾಗಿದೆ. 


10. ಸೈಬರ್‌ ಅಪರಾಧ ಘಟಿಸಿದ ಕೂಡಲೆ “ಗೋಲ್ದನ್‌ ಅವರ್‌” ಬಗ್ಗೆ' ಜಾಗೃತಿ 
ಮೂಡಿಸಲಾಗಿದೆ. €1್ಣR ಸಾಫ್ಟ್‌ವೇರ್‌ ಜಾರಿಗೊಳಿಸಿದೆ. 


ಮಾದಕ ವಸ್ತುಗಳ ನಿಯಂತ್ರಣ ಮತು ುಿ ಕಡಿವಾಣಕ್ಕೆ ಕೈಗೊಂಡ ಕ್ರಮಗಳು 


|]. ಸಾರ್ವಜನಿಕರಿಂದ ರಹಸ್ಯ ಮಾಹಿತಿಗಳನ್ನು ಸಂಗ್ರಹಿಸಲು ಟೋಲ್‌ ಫ್ರೀ 


ಸಂಖ್ಯೆ 1908 ದೂರವಾಣಿಯ ಮುಖಾಂತರ ಸಂಪರ್ಕಿಸಿ ಮಾಹಿತಿ ನೀಡುವ 
ಯೋಜನೆ ಪ್ರಾರಂಭಿಸಲಾಗಿದೆ. 


2. ನೆಗೆರಕ್ಕೆ ಮಾದಕ'ವಸ್ತುಗಳು (ಗಾಂಜಾ) ಸರಬರಾಜು`ಆಗುವ`ಮಾರ್ಗೆಗಳ' 
ಮೇಲೆ ತೀವ್ರ ನಿಗಾವಣೆ : ಇಟ್ಟು ಕಟ್ಟುನಿಟ್ಟಾದ ಕಾನೂನು ಕ್ರಮಗಳನ್ನು 
ಜರುಗಿಸಲಾಗುತ್ತಿದೆ. ಡಾರ್ಕ್‌ನೆಟ್‌ (Darknet) ಮುಖಾಂತರ ಡ್ರಗ್ಸ್‌ ಸರಬರಾಜು, 
ಜಾಲವನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗಿರುತ್ತದೆ. ಅಲ್ಲದೆ 
ವಿದೇಶಗಳಿಂದ  ಪೋಸ್ಟಲ್‌/ಕೊರಿಯರ್ಸ್‌ ಮುಖಾಂತರ ನಗರಕ್ಕೆ ಡ್ರಗ್ಸ್‌ 
ಸರಬರಾಜು ಮಾಡುತ್ತಿದ್ದ ಜಾಲವನ್ನು ಸಹ ಜೇದಿಸಲಾಗಿದೆ. 


3. ನಗರದಲ್ಲಿ ಡ್ರಗ್ಸ್‌ ಅಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ 


ಸಲುವಾಗಿ NCB, ORI, Customs, Railway, ®ಶಿಕ್ಷಣ ಇಲಾಖೆಗಳ 
ಅಧಿಕಾರಿಗಳ ಸಮನ್ನಯ ಸಭೆಯನ್ನು ನಡೆಸಲಾಗಿದೆ. 


4. ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ಮತ್ತು ಮಾರಾಟ ತಡೆಗಟ್ಟುವ 
ಸಲುವಾಗಿ ಠಾಣಾ ಮಟ್ಟದಲ್ಲಿ ಗೌಪ್ಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. 
ಮಾದಕದವ್ಯ (ಡ್ರಗ್‌) ಹಾವಳಿಯನ್ನು ತಡೆಗಟ್ಟಲು ಸೂಕ್ತ ನಿಗಾವಹಿಸಿ ಮಾದಕ" 
ದ್ರವ್ಯಗಳ ಮಾರಾಟ "ಮತ್ತೆ ಸೇವಿಸುವವರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, 
ಈ ಬಗ್ಗೆ ಬಾತ್ಸಿದಾರರಿಗೂ ಸಹ ಮಾಹಿತಿಯನ್ನು" ನೀಡುವಂತೆ 
ಸೂಚಿಸಲಾಗಿರುತ್ತದೆ. ಅಧಿಕಾರಿ ಸಿಬ್ಬಂದಿಗಳಿಗೆ ಮಾದಕದ್ರವ್ಯ (ಡಗ್ಸ್‌ಗಳ 
ಮಾರಾಟ ಮತ್ತು ಸೇವಿಸುವವರ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತೆ, 
ತಲೆಮರೆಸಿಕೊಂಡಿರುವ ಆರೋಪಿಗಳನ್ನು ಪತ್ತೆಹಚ್ಚಲು ಸೂಕ್ತ ತಿಳುವಳಿಕೆ ನೀಡಿ 
ಕರ್ತವ್ಯಕ್ಕೆ ನೇಮಕ "ಮಾಡಲಾಗುತ್ತಿದೆ. ಮಾಹಿತಿ ತಿಳಿದು ಬಂದಲ್ಲಿ ಸೂಕ್ತ 
ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ. 


5. ಮಾದಕ ವಸ್ತುಗಳ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣಗಳಲ್ಲಿ 
ತನಿಖೆಯಲ್ಲಿ . ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಲು ತನಿಖಾಧಿಕಾರಿಗಳಿಗೆ 
ಅಗತ್ಯ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತಿದೆ. 


5. ಬಾರ್‌ ಮತ್ತು ರೆಸ್ಟೋರೆಂಟ್‌, ಕಾಫಿ-ಡೇ, ಪಬ್‌, ಡಾನ್ಸ್‌ ಬಾರ್‌ ಮುಂತಾದ 
ಕಡೆ ಯುವಕರು ಹೆಚ್ಚಾಗಿ ಸೇರುವ ಸ್ಥಳಗಳು, ಶಾಲಾ ಕಾಲೇಜು ಆವರಣ, ಬಸ್‌ 
ನಿಲ್ದಾಣ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ 
ಮಾಡುತ್ತಿರುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಕಾನೂನಿನ ರೀತಿ ಕ್ರಮ 
ಜರುಗಿಸಲಾಗುತ್ತಿದೆ. ಸಾರ್ವಜನಿಕರ ಗಮನ ಸೆಳೆಯಲು ಬ್ಯಾನರ್‌, 
ಪೋಸ್ಟರ್‌ಗಳನ್ನು ಜನಸಂದಣಿ ಇರುವ ಸ್ಥಳಗಳಲ್ಲಿ: ಪ್ರದರ್ಶಿಸಿ ಕರಪತ್ರ 
ಹಂಚಲಾಗುತ್ತಿದೆ. 


7. ಶಾಲಾ-ಕಾಲೇಜುಗಳು, ವಿದೇಶಿಯರು ವಾಸಿಸುತ್ತಿರುವ ಪ್ರದೇಶಗಳು, ಮತ್ತು 
ಕೊಳಚೆ ಪ್ರದೇಶಗಳಲ್ಲಿ ಸಾರ್ವಜನಿಕ ಸಭೆ, ಮೆರವಣಿಗೆಗಳನ್ನು ನಡೆಸುವುದರ 
ಮೂಲಕ ವ್ಯಾಪಕ ಪ್ರಚಾರ ಕೈಗೊಳ್ಳಲು ಹಾಗೂ ಸಾರ್ವಜನಿಕರಲ್ಲಿ ಮಾದಕ 
ವಸ್ತುಗಳ ಸೇವನೆ ವಿರುದ್ಧ ಜಾಗೃತಿ ಮೂಡಿಸಲು ಕಾರ್ಯಕ್ರಮಗಳನ್ನು 


ಹಮ್ಮಿಕೊಳ್ಳಲಾಗಿದೆ ಮಾದಕ ದ್ರವ್ಯದ ಸೇವನೆಯಿಂದ್‌'ಆಗುವ ದುಷ್ನನಣಾಮಗಳ' 
ಬಗ್ಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಶಾಲಾ-ಕಾಲೇಜುಗಳಲ್ಲಿ ಡ್ರಗ್ಸ್‌ 
ಅವೇರ್‌ನೆಸ್‌ ಪ್ರೋಗ್ರಾಮ್‌ ಅನ್ನು ನಡೆಸಿ, ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು 
ಕ್ರಮ ಕೈಗೊಳ್ಳಲಾಗುತ್ತಿದೆ. ಶಾಲಾ. ಕಾಲೇಜುಗಳಿಗೆ ಭೇಟಿ ನೀಡಿ ಮಾದಕ ವಸ್ತುಗಳ 
ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಉಪನ್ಯಾಸದ ಮೂಲಕ 
ವಿವರವಾಗಿ ತಿಳುವಳಿಕೆ ನೀಡಲಾಗುತ್ತಿದೆ. ಶಾಲಾ ಕಾಲೇಜುಗಳ ಹತ್ತಿರ ಮತ್ತು. 
ಸಾರ್ವಜನಿಕ ಸ್ಥಳಗಳಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ 
ಹಾಗೂ ಅಲ್ಲಿಯೇ ಸಾರ್ವಜನಿಕವಾಗಿ ಮಾದಕ ವಸ್ತು ಸೇವನೆ ಮಾಡುವವರ 
ವಿರುದ್ಧ ದಂಡವನ್ನು ವಿಧಿಸುವುದರ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ 
ಮಾಡುವುದನ್ನು ತಡೆಗಟ್ಟುವುದು ಮತ್ತು ಜಾಗೃತಿ ಮೂಡಿಸುವುದರ ಬಗ್ಗೆ ಹೆಚ್ಚಿನ 
ಗಮನ ಹರಿಸಲು ಸೂಚಿಸಲಾಗಿದೆ. 


8. ವಿದೇಶಿಯರು ವಿಶೇಷವಾಗಿ ನೈಜೀರಿಯನ್ಸ್‌ ಪ್ರಜೆಗಳು ಮಾದಕ ವಸ್ತುಗಳ' 
ಮಾರಾಟ/ಸೇವನೆಯ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಯಾವ ಮೂಲಗಳಿಂದ 
ಮಾದಕ ವಸ್ತುಗಳ ಸರಬರಾಜು ಆಗುತ್ತಿರುವ ಬಗ್ಗೆ ಸಂಪೂರ್ಣ ಮಾಹಿತಿ 
ಸಂಗಹಿಸಲು ಸೂಚಿಸಲಾಗಿದ್ದು, ಇಂತಹ ಕೃತ್ಯಗಳಲ್ಲಿ ತೊಡಗಿರುವ 
ವಿದೇಶಿಯರನ್ನು ದಸಗಿರಿ ಮಾಡಿ ಅವರುಗಳ ಪಾಸ್‌ಪೋರ್ಟ್‌ಗಳನ್ನು 
ಮುಟ್ಟುಗೋಲು ಹಾಕಿಕೊಂಡು ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತಿದೆ. 
ವಿದೇಶಿಯರು ವಾಸದ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ಪೊಲೀಸ್‌ 
ಠಾಣೆಗಳಿಗೆ ಒದಗಿಸುವಂತೆ ಈಗಾಗಲೇ ಸೂತ್ಲೋಲೆಗಳನ್ನು ಹೊರಡಿಸಲಾಗಿದೆ. 
ವಿಶೇಷ ಕಾರ್ಯಚರಣೆಗಳನ್ನು ನಡೆಸಿ ಇಂತಹ ಕೃತ್ಯವೆಸಗುವಂತಹವರ ವಿರುದ್ಧ 
ಕಠಿಣ ಕಾನೂನಿನ ಕ್ರಮ ಕೈಗೊಳ್ಳಲಾಗುತಿದೆ. 


9. ಒಂದು ಬಾರಿಗಿಂತ ಹೆಚ್ಚು ಬಾರಿ ಎನ್‌.ಡಿ.ಪಿ.ಎಸ್‌. . ಪ್ರಕರಣಗಳಲ್ಲಿ 

| ಬಾಗಿಯಾದ ಆರೋಪಿತರಿಗೆ P!T-NDPS ಹಾಗೂ ಗೂಂಡಾ ಕಾಯ್ದೆ ಅಡಿಯಲ್ಲಿ 

ಕ್ರಮ ಜರುಗಿಸಲಾಗುತ್ತಿದೆ. 2020-2021 ನೇ ಸಾಲಿನಲ್ಲಿ ಇಬ್ಬರು' ವಿದೇಶಿಯರು 

ಹಾಗೂ ಇಬ್ಬರು ಸ್ಥಳೀಯ ಡ್ರಗ್ಸ್‌ ಪೆಡ್ಡರ್‌ಗಳನ್ನು !-N೦PS ಅಡಿಯಲ್ಲಿ 
b 


La] 
ಬಂಧನಕ್ಕೆ ಆದೇಶ ಮಾಡಲಾಗಿದೆ. 


ಕಡತ ಸಂಖ್ಯೆ :ಹೆಚ್‌ಡಿ29 ಪಿಸಿಕ್ಕೊ 2021 


(ಆರಗ ತರುತ ತ 


ಗೃಹ ಸಃಿವದು 


